ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 29-03-2021 ಪ್ರಶ್ನೆ ಸಂಖ್ಯೆ: 1978(2402) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ಪದವಿ ಕಾಲೇಜುಗಳಿಂದ ಬೇರ್ಪಟ್ಟ ಪದವಿ ಪೂರ್ವ ಕಾಲೇಜುಗಳ ಬಗ್ಗೆ 


(ಅ) ಪದವಿ ಕಾಲೇಜುಗಳಿಂದ ಬೇರ್ಪಟ್ಟಿ ಪದವಿ ಪೂರ್ವ ಕಾಲೇಜುಗಳ ಸಂಖ್ಯೆ ಎಷ್ಟು; ಮತ್ತು 
ಅವು ಯಾವುವು; (ವಿವರ ನೀಡುವುದು) ಪ್ರತಿಯೊಂದರ ಕಾಲೇಜಿನ ಹೆಸರು, ಖಾಲಿಯಿರುವ 
ಹುದ್ದೆಗಳ ಸಂಖ್ಯೆಯ ಹಾಗೂ ಮಂಜೂರಾದ ಹುದ್ದೆಗಳ ಸಂಖ್ಯೆ ವಿವರ ನೀಡುವುದು; 


(ಆ) ಪದವಿ ಕಾಲೇಜಿಗೆ ಹಂಚಿಕೆಯಾದ ಹುದೆಗಳು ಯಾವುವು; ಪದವಿ ಪೂರ್ವ ಕಾಲೇಜಿಗೆ 
ಹಂಚಿಕೆಯಾದ ಹುದ್ದೆಗಳು ಯಾವುವು; (ವಿವರ ನೀಡುವುದು) 


(ಇ) ಈ ರೀತಿ ಪದವಿ ಕಾಲೇಜುಗಳಿಂದ ಬೇರ್ಪಟ್ಟಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಪ್ರಾಚಾರ್ಯರ ಹುದ್ದೆ ಸೃಷ್ಠಿಗೆ ಸರ್ಕಾರದ ನಿಲುವೇನು; ಈ ಹುದ್ದೆ ಭರ್ತಿಗೆ ಸರ್ಕಾರ 
ತೆಗೆದುಕೊಂಡ ಕ್ರಮವೇನು; ಹಾಗೂ ಖಾಲಿ ಇರುವ ಇತರೆ ಹುದ್ದೆಗಳ ಭರ್ತಿಗೆ ಸರ್ಕಾರ ಕ್ರಮ 
ಕೈಗೊಂಡಿದೆಯೇ? (ಸಂಪೂರ್ಣ ವಿವರವನ್ನು ನೀಡುವುದು) 


